KA/ BG-GPO/2515/AVPP-47/2006-2008 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೧ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ (ಆಶ್ಚಯುಜ ೨೦, ಶಕ ವರ್ಷ ೧೯೨೮) 








ಸಂಚಿಕೆ ೪೦ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 443 ಸೆಅಸೆ 2006, ಬೆಂಗಳೂರು, ದಿನಾಂಕ: 18ನೇ ಸೆಪ್ಟೆಂಬರ್‌ 2006 
ಶ್ರೀ ಕೆ.ಹೆಚ್‌. ಅಶ್ವಥನಾರಾಯಣ ಗೌಡ, ಐ.ಎ.ಎಸ್‌. ಜಿಲ್ಲಾಧಿಕಾರಿ, ಹಾಸನ ಜಿಲ್ಲೆ, ಹಾಸನ ರವರಿಗೆ, ದಿನಾಂಕ: 22.9.2006 ರಿಂದ 
21.10.2006 ರವರೆವಿಗೆ (ಉದಿಸೇ) 30 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಶ್ರೀ ಕೆ.ಹೆಚ್‌. ಅಶ್ವಥನಾರಾಯಣ ಗೌಡ, ಐ.ಎ.ಎಸ್‌. ರವರ ರಜಾ ಅವಧಿಯಲ್ಲಿ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿ, ಜಿಲ್ಲಾ 
ಪಂಚಾಯತ್‌, ಹಾಸನ ಇವರನ್ನು ಜಿಲ್ಲಾಧಿಕಾರಿ, ಹಾಸನ ಜಿಲ್ಲೆ ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 1748 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-1) 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 177 ಆಸೇವ 2006, ಬೆಂಗಳೂರು, ದಿನಾಂಕ: 18ನೇ ಸೆಪ್ಟೆಂಬರ್‌ 2006 
ಶ್ರೀ ಡಿ.ಹೆಚ್‌. ಪಾಂಡುರಂಗನ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಮತ್ತು 
ಅಲ್ಪಸಂಖ್ಯಾತರ ಇಲಾಖೆ, ದಾವಣಗೆರೆ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ದಿ ಕೋಶ, ದಾವಣಗೆರೆ - ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 
ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1749 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮಣ 268 ಎಸ್‌ಜೆಡಿ 2006, ಬೆಂಗಳೂರು, ದಿನಾಂಕ: 1ನೇ ಸೆಪ್ಟೆಂಬರ್‌ 2006 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ಸಂಖ್ಯೆ: ಸಿಆಸುಇ 154 ಆಸೇವ 2006 ದಿನಾಂಕ: 30.8.2006 ರಲ್ಲಿ ನೀಡಿರುವ 
ಸಹಮತಿಯನ್ಹಯ ಶ್ರೀ ಎಂ.ವಿ. ತಿಮ್ಮಯ್ಯ, ಜಂಟಿ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶಿವಕುಮಾರ್‌ 
ಪಿ.ಆರ್‌. 1751 ಸರ್ಕಾರದ ಅಧೀನ ಕಾರ್ಯದರ್ಶಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ. 


( ೫೮೫ ) 


೫೮೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ಭಾಗ - ೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 509 SAS 2006, Bangalore, Dated: 5th October 2006 
Sri L.K. Atheeq, IAS (KN-91), State Project Director, Sarvashiksha Abhiyana, Karnataka, 
Bangalore is placed in additional charge of the post of Director, Printing, Stationery & Publications, 
Government Press, Bangalore, with immediate effect and until further orders vice Sri H. Gangaiah 
transferred. 
By Order and in the name of the Governor of Karnataka, 
K. SUDHAKARA SHETTY 
PR- 1803 Under Secretary to Government, 
Department of Personnel and Administrative Reforms (Services-1). 
CORRIGENDUM 
No. DPAR 436 SAS 2006, Bangalore, Dated: 18th September 2006 
In the Government Notification of even number dated: 13.9.2006 relating to transfer and posting 
of Sri M.N. Vijay Kumar, IAS the words "Director (Disinvestment) & ಔ/೦" occuring in the first line shall and 
shall deemed to have been omitted. 
By Order and in the name of the Governor of Karnataka, 
K. SUDHAKARA SHETTY 
PR- 1747 Under Secretary to Government, 
Department of Personnel and Administrative Reforms (Services-1). 
NOTIFICATION 
No. DPAR 554 SAS 2005, Bangalore, Dated: 18th September 2006 
The services of Shri Anup K.Pujari, IAS (KN-80), Principal Secretary to Government, Information 
Technology, Bio-Technology & Science and Technology Department, Bangalore are placed at the 
disposal of Government of India with immediate effect and until further orders for appointment as Joint 
Secretary to Government of India, Department of Economic Affairs, New Delhi, on central deputation 
basis. 
This issues in pursuance of the communication No.9/3/2006-EO(SM.l), dated: 31.8.2006 of the 
Department of Personnel & Training, Government of India, New Delhi. 
By Order and in the name of the Governor of Karnataka, 
K. SUDHAKARA SHETTY 
PR- 1750 Under Secretary to Government, 
Department of Personnel and Administrative Reforms (Services-1). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 109 ಎಂಎಂಸಿ 2006, ಬೆಂಗಳೂರು, ದಿನಾಂಕ: 1ನೇ ಜುಲೈ 2006 
ದಿನಾಂಕ: 27.06.2006 ಸಂಖ್ಯೆ: ಆಕುಕ 109 ಎಂಎಂಸಿ 2006ರ ಅಧಿಸೂಚನೆಯಲ್ಲಿ ಮೈಸೂರು ವೈದ್ಯಕೀಯ ಕಾಲೇಜಿನ ರೋಗ ಲಕ್ಷಣ 
ಶಾಸ್ತ್ರ ಪ್ರಾಧ್ಯಾಪಕ ಡಾ: ಎ.ಆರ್‌. ರಘುಪತಿರವರನ್ನು ಬೆಂಗಳೂರು ವೈದ್ಯಕೀಯ ಕಾಲೇಜಿನ ರೋಗ ಲಕ್ಷಣ ಶಾಸ್ತ್ರ ಪ್ರಾಧ್ಯಾಪಕ ಡಾ: ಶಂಕರಯ್ಯ ರವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ ನೇಮಿಸಲಾಗಿದ್ದು, ಅವರು ಹೊಂದಿರುವ ರೋಗ ಲಕ್ಷಣ ಶಾಸ್ತ್ರ ಪ್ರಾಧ್ಯಾಪಕ ಹುದ್ದೆಯ ಜೊತೆಗೆ ವೈದ್ಯಕೀಯ 
ಶಿಕ್ಷಣ ನಿರ್ದೇಶನಾಲಯದ ಉಪನಿರ್ದೇಶಕ-(1) ಹುದ್ದೆಯಲ್ಲಿ ಸಮವರ್ತಿತ ಪ್ರಭಾರದಲ್ಲಿ (೦೦೧೦೬79೧! 0೧೩/೦9) ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಬಿ. ಗಣಾಚಾರಿ 
ಪಿ.ಆರ್‌. 1752 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
ಅಧಿಸೂಚನೆ 
ಸಂಖ್ಯೆ: ಆಕುಕ 309 ಪಿಐಎಂ 2005, ಬೆಂಗಳೂರು, ದಿನಾಂಕ: 4ನೇ ಸೆಪ್ಟೆಂಬರ್‌ 2006 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಆಕುಕ 309 ಪಿಐಎಂ 2005, ದಿನಾಂಕ: 23.08.2006 ರಲ್ಲಿ ಡಾ: ನರಸಿಂಹಮೂರ್ತಿ ಎಂ.ಎಲ್‌. ಇವರಿಗೆ 
ವೈದ್ಯರು ದರ್ಜೆ-2 ಹುದ್ದೆಗೆ ಬ್ಯಾಕ್‌ಲಾಗ್‌ ಅಡಿಯಲ್ಲಿ ನೇಮಕಾತಿ ನೀಡಿ ಸರ್ಕಾರಿ ಯುನಾನಿ ಚಿಕಿತ್ಸಾಲಯ, ಕೋಳ್ಳಿಪಾಳ್ಯ, ಚಾಮರಾಜನಗರ ಜಿಲ್ಲೆಗೆ 
ಸ್ಥಳನಿಯುಕ್ತಿಗೊಳಿಸಿರುವುದನ್ನು ಮಾರ್ಪಾಡಿಸಿ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಜಿಲ್ಲಾ ಸರ್ಕಾರಿ ಆಯುರ್ವೇದ 
ಆಸ್ಪತ್ರೆ, ಶಿವಮೊಗ್ಗದಲ್ಲಿ ಖಾಲಿ ಇರುವ ಯುನಾನಿ ಹುದ್ದೆಗೆ ಡಾ.ಬಿ.ಪಿ. ಸತೀಶಕುಮಾರ್‌ ಇವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ ಮರು ಸ್ಥಳ 
ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ೫೮೭ 





ಅಧಿಸೂಚನೆ ಸಂಖ್ಯೆ: ಆಕುಕ 309 ಪಿಐಎಂ 2005, ದಿನಾಂಕ: 23.08.2006 ರಲ್ಲಿ ಕ್ರಮ ಸಂಖ್ಯೆ: (2) ರಲ್ಲಿನ 
“ಡಾ.ನರಸಂಹಮೂರ್ತಿ ಎಂ.ಎಲ್‌.” ಎಂದಿರುವುದನ್ನು “ಡಾ.ನರಸಿಂಹಮೂರ್ತಿ.ಎಂ.ಎಲ್‌.” ಎಂಬುದಾಗಿ ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌ 
ಪಿ.ಆರ್‌. 1753 ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 25 ಕೃಇಮಂ 2006, ಬೆಂಗಳೂರು, ದಿನಾಂಕ: 5ನೇ ಸೆಪ್ಟೆಂಬರ್‌ 2006 
ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತದ ಅಂತರ ನಿಯಮಾವಳಿ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ ಅನುಚ್ಛೇದ 122(ಎ) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀ ಇ.ವೆಂಕಟಯ್ಯ, ಭಾ.ಆ.ಸೇ., ಕೃಷಿ ಆಯುಕ್ತರು ಇವರನ್ನು ಶ್ರೀ ಹೆಚ್‌. ಶಶಿಧರ್‌, 
ಭಾ.ಆ.ಸೇ., ಕೃಷಿ ಆಯುಕ್ತರು ಇವರ ವರ್ಗಾವಣೆಗೊಂಡ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತದ ನಿರ್ದೇಶಕ ಮಂಡಳಿಯ 
ನಿರ್ದೇಶಕರನ್ನಾಗಿ ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಗುರಾಣಿ 
ಪಿ.ಆರ್‌. 1754 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 148 ಎಂಎಂಸಿ 2006, ಬೆಂಗಳೂರು, ದಿನಾಂಕ: 8ನೇ ಆಗಸ್ಟ್‌ 2006 
ವೈದ್ಯಕೀಯ ಶಿಕ್ಷಣ ಇಲಾಖೆಯ ಈ ಕೆಳಕಂಡ ವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಿಗೆ ರೂ.16,400-20,000 ಗಳ ಎ.ಐ.ಸಿ.ಟಿ.ಇ. ವೇತನ 
ಶ್ರೇಣಿಯ ವೈದ್ಯಶಾಸ್ತ್ರ ಪ್ರಾಧ್ಯಾಪಕ ಹುದ್ದೆಯಲ್ಲಿ ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ತೋರಿಸಿರುವಂತೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕ್ರ.ಸಂ. ಹೆಸರು, ಹೊಂದಿರುವ ಹುದ್ದೆ ಮತ್ತು ಕಾಲೇಜು ಬಡ್ತಿ ಮೇಲೆ ನೇಮಿಸಿದ ಹುದ್ದೆ ಮತ್ತು ಕಾಲೇಜು 
01 | ಡಾ: ಎಂ.ವಿ. ನಾಗಭೂಷಣ್‌ ವೈದ್ಯಶಾಸ್ತ್ರ ಪ್ರಾಧ್ಯಾಪಕರು, ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 
ವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು ವಿಮ್ಸ್‌, ಬಳ್ಳಾರಿ | - ಅವರು ಸದರಿ ಹುದ್ದೆಯನ್ನು ಪದಗ್ರಹಿಸಿದ ಮರು ದಿನದಿಂದ ಬಳ್ಳಾರಿಯ 
ವಿಜಯನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಖಾಲಿ ಇರುವ ವೈದ್ಯಶಾಸ್ತ್ರ 
ಪ್ರಾಧ್ಯಾಪಕ ಹುದ್ದೆಗೆ ಅವರ ಸ್ವಂತ ವೇತನ ಮತ್ತು ಶ್ರೇಣಿಯ ಮೇಲೆ 
ನಿಯೋಜಿಸಿ ನೇಮಿಸಿದೆ. 











02 | ಡಾ: ಪಿ.ಬಿ.ವಿಜಯಲಕ್ಷ್ಮಿ ವೈದ್ಯಶಾಸ್ತ್ರ ಪ್ರಾಧ್ಯಾಪಕರು, ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 
ವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು ಕಿಮ್ಸ್‌, ಹುಬ್ಬಳ್ಳಿ | - ಅವರು ಸದರಿ ಹುದ್ದೆಯನ್ನು ಪದಗ್ರಹಿಸಿದ ಮರು ದಿನದಿಂದ ಹುಬ್ಬಳ್ಳಿಯ 


ಕರ್ನಾಟಕ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಖಾಲಿ ಇರುವ ವೈದ್ಯಶಾಸ್ತ್ರ 
ಪ್ರಾಧ್ಯಾಪಕ ಹುದ್ದೆಗೆ ಅವರ ಸ್ವಂತ ವೇತನ ಮತ್ತು ಶ್ರೇಣಿಯ ಮೇಲೆ 
ನಿಯೋಜಿಸಿ ನೇಮಿಸಿದೆ. 

03 | ಡಾ: ಎ.ಜಿ. ರವಿಶಂಕರ್‌ ವೈದ್ಯಶಾಸ್ತ್ರ ಪ್ರಾಧ್ಯಾಪಕರು, ಮೈಸೂರು ವೈದ್ಯಕೀಯ ಕಾಲೇಜು, ಮೈಸೂರು. 
ವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಮೈಸೂರು 
ವೈದ್ಯಕೀಯ ಕಾಲೇಜು, ಮೈಸೂರು. 








04 | ಡಾ: ಎಂ.ಎ. ಶೇಖರ್‌ ವೈದ್ಯಶಾಸ್ತ್ರ ಪ್ರಾಧ್ಯಾಪಕರು, ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 
ವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಮೈಸೂರು - ಅವರು ಸದರಿ ಹುದ್ದೆಯನ್ನು ಪದಗ್ರಹಿಸಿದ ಮರು ದಿನದಿಂದ ಮೈಸೂರು 
ವೈದ್ಯಕೀಯ ಕಾಲೇಜು, ಮೈಸೂರು. ವೈದ್ಯಕೀಯ ಕಾಲೇಜಿನಲ್ಲಿ ಕಾರ್ಡಿಯಾಲಜಿ ವಿಭಾಗದಲ್ಲಿ ಖಾಲಿ ಇರುವ 














ಕಾರ್ಡಿಯಾಲಿಸ್ಸಿ ಪ್ರಾಧ್ಯಾಪಕ ಹುದ್ದೆಯ ಎದುರು ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಬಿ. ಗಣಾಚಾರಿ 
ಪಿ.ಆರ್‌. 1755 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 220 ತೋಸೇಪ 2006, ಬೆಂಗಳೂರು, ದಿನಾಂಕ: 11ನೇ ಸೆಪ್ಟೆಂಬರ್‌ 2006 

2007ನೇ ಸಾಲಿನಲ್ಲಿ 58 ವರ್ಷಗಳ ವಯೋನಿವೃತ್ತಿಯನ್ನು ಪೂರ್ಣಗೊಳಿಸಲಿರುವ ತೋಟಗಾರಿಕೆ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳ 
ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ದಿನಾಂಕದಂದು ಅಪರಾಹ್ನ ಸರ್ಕಾರೀ ಸೇವೆಯಿಂದ ನಿವೃತ್ತಿಹೊಂದಲು ಹಾಗೂ ನಿವೃತ್ತಲಾಗಲಿರುವ 
ಅಧಿಕಾರಿಗಳ ಪೈಕಿ ಶಿಸ್ತುಕ್ರಮ ಎದುರಿಸುತ್ತಿರುವವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 214 ರಡಿಯಲ್ಲಿ ಇಲಾಖಾ ವಿಚಾರಣೆ 





೫೮೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ಭಾಗ - ೨ 





ಮುಂದುವರೆಸುವುದು. ಈ ನಿವೃತ್ತಿ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಬರಬೇಕಾದ ಬಾಕಿಯನ್ನು ಅವರ ನಿವೃತ್ತ ಉಪದಾನದಲ್ಲಿ ಕಡಿತಗೊಳಿಸುವ 
ಷರತ್ತಿಗೊಳಪಟ್ಟು ನಿವೃತ್ತಿಗೆ ಸರ್ಕಾರವು ಅನುಮತಿಯನ್ನು ನೀಡಲಾಗಿದೆ. 














ಕ್ರ.ಸಂ. ಹೆಸರು ಮತ್ತು ಪದನಾಮ ಹುಟ್ಟಿದ ದಿನಾಂಕ ನಿವೃತ್ತಿ ದಿನಾಂಕ ಷರಾ 
ಶ್ರೀಯುತರುಗಳಾದ 
1 ಎಂ. ವೇಣುಗೋಪಾಲ್‌, 08.01.1949 31.01.2007 
ತೋ.ಉ.ನಿ, ಕಬ್ಬನ್‌ಪಾರ್ಕ್‌, ಬೆಂಗಳೂರು 
2 ಸಿ. ಬಾಲಸುಂದರಮೂರ್ತಿ 10.01.1949 31.01.2007 
ಹಿ.ಸ.ತೋ.ನಿ (ಜಿಪಂ), ಮಂಡ್ರ 
3 ಎಂ ಅಮೃತ ಸುಧಾಕರ್‌, 07.03.1949 31.03.2007 


ತೋಟಗಾರಿಕೆ ಅಪರ ನಿರ್ದೇಶಕರು, ಕ್ಷೇತ್ರ / ನರ್ಸರಿ, 
ಲಾಲ್‌ಬಾಗ್‌, ಬೆಂಗಳೂರು. 


























4 ಜಯಾ ನಾಯಕ್‌, 07.03.1949 31.03.2007 
ಹಿಸತೋನಿ (ಜಿಪಂ) ಚನ್ನಗಿರಿ 
5 ಇ.ಎನ್‌. ಜಯರಾಮರೆಡ್ಡಿ, 09.04.1949 30.04.2007 
ಹಿಸತೋನಿ (ಜಿಪಂ) ದಾವಣಗೆರೆ 
6 ವಿ.ಬಿ..ಚೌಧರಿ, 15.05.1949 31.05.2007 ಲೋಕಾಯುಕ್ತ ಕ್ರಿಮಿನಲ್‌ 
ತೋಜಂನಿ (ನಿಲಂಬನೆ) ಕೇಸ್‌ ನಡೆಯುತ್ತಿದೆ. 
7 ಎಂ.ಜಿ. ಹೊನ್ನಗಂಗಯ್ಯ 20.05.1949 31.05.2007 
ಹಿಸತೋನಿ (ಜಿಪಂ) ಗುಬ್ಬಿ 
8 ಕೆ.ಎಲ್‌. ದೇವೇಂದ್ರನಾಯಕ, 07.05.1949 31.05.2007 
ಹಿಸತೋನಿ (ಜಿಪಂ) ಖಾನಾಪುರ 
9 ಸಿ.ಕೆ.ಮುನಿಬೈರಪ್ಪ, 14.06.1949 30.06.2007 
ತೋಉನಿ (ಜಿಪಂ) ಕೋಲಾರ. 
10 ಸಿ.ನಾರಾಯಣಗೌಡ, 01.07.1949 30.06.2007 
ಸತೋನಿ, DLDB , ಚಿತ್ರದುರ್ಗ. 
11 ಕೆ.ನರಸಿಂಹಯ್ಯ, 16.12.1949 31.12.2007 




















ಹಿಸತೋನಿ (ಜಿಪಂ) ಚಿಕ್ಕನಾಯಕನಹಳ್ಳಿ 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ರಾಜು 
ಪಿ.ಆರ್‌. 1756 ಸರ್ಕಾರದ ಅಧೀನ ಕಾರ್ಯದರ್ಶಿ (ತೋ), 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 140 ಆಸೇವ 2006, ಬೆಂಗಳೂರು, ದಿನಾಂಕ: 23ನೇ ಸೆಪ್ಟೆಂಬರ್‌ 2006 

ಶ್ರೀಮತಿ ಸಿ.ಪಿ.ಶೈಲಜ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಉಪವಿಭಾಗಾಧಿಕಾರಿ, ಬಸವಕಲ್ಯಾಣ ಉಪವಿಭಾಗ, 
ಬಸವಕಲ್ಯಾಣ, ಬೀದರ್‌ ಜಿಲ್ಲೆ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ಉಪನಿರ್ದೇಶಕರು (ಪಿ.ಡಿ.ಎಸ್‌.), ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಆಯುಕ್ತರ ಕಛೇರಿ, 
ಬೆಂಗಳೂರು - ಖಾಲಿ ಹುದ್ದೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1757 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 284 ಸಅರ 2006, ಬೆಂಗಳೂರು, ದಿನಾಂಕ: 22ನೇ ಸೆಪ್ಟೆಂಬರ್‌ 2006 

ಶ್ರೀಮತಿ ಎನ್‌. ಭಾಗ್ಯಲಕ್ಷ್ಮೀ, ಆಂತರಿಕ ಆರ್ಥಿಕ ಸಲಹೆಗಾರರು, ಕೃಷಿ ಮತ್ತು ತೋಟಗಾರಿಕೆ ಹಾಗೂ ಪಶುಸಂಗೋಪನೆ ಮತ್ತು 
ಮೀನುಗಾರಿಕೆ ಇಲಾಖೆ ಇವರಿಗೆ ಈ ಕೆಳಕಂಡಂತೆ 35 ದಿನಗಳ ಸಂಯುಕ್ತ ರಜೆಯನ್ನು ದಿನಾಂಕ: 5.8.2006 ರಿಂದ 8.9.2006 ರವರೆಗೆ (ಉ.ದಿ.ಸೇ) 
ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. ಈ ರಜೆಯನ್ನು 
ಉಪಯೋಗಿಸಿಕೊಂಡ ನಂತರ ಖಾತೆಯಲ್ಲಿ 80 ದಿನಗಳು ಗಳಿಕೆ ರಜೆ ಜಮೆ ಇರುತ್ತದೆ. ಅರ್ಧ ವೇತನ ರಜೆ ಜಮೆ ಇರುವುದಿಲ್ಲ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ೫೮೯ 





1. ದಿನಾಂಕ: 05.08.06 ರಿಂದ 24.08.06 ರವರೆಗೆ 20 ದಿನಗಳು ಪರಿವರ್ತಿತ ರಜೆ. 
2. ದಿನಾಂಕ: 25.08.06 ರಿಂದ 08.09.06 ರವರೆಗೆ 15 ದಿನಗಳು ಗಳಿಕೆ ರಜೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1758 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 276 ಸಅರ 2006, ಬೆಂಗಳೂರು, ದಿನಾಂಕ: 22ನೇ ಸೆಪ್ಟೆಂಬರ್‌ 2006 
ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 22 ಎಸ್‌ಆರ್‌ಎಸ್‌ 2004, ದಿನಾಂಕ: 8.4.2005ರ ಪ್ರಕಾರ ಶ್ರೀ ಎಂ.ಜೆ.ಅಲಿಮೆಬ್ಬ, ಸರ್ಕಾರದ 
ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ವೆಚ್ಚ-2 ಮತ್ತು 4), ಕರ್ನಾಟಕ ಸರ್ಕಾರ ಸಚಿವಾಲಯ ಅವರ ಹಕ್ಕಿನಲ್ಲಿರುವ ಗಳಿಕೆ ರಜೆಯಲ್ಲಿ ದಿನಾಂಕ: 
1.9.2006 ರಿಂದ 30 ದಿನಗಳ ಗಳಿಕೆ ರಜೆಯನ್ನು ಒಪ್ಪಿಸಿಕೊಂಡು 2005-2006ನೇ ಬ್ಲಾಕ್‌ನಲ್ಲಿ ರಜೆ ನಗದೀಕರಣ ಸೌಲಭ್ಯವನ್ನು ಪಡೆಯಲು 
ಮಂಜೂರಾತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1759 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 412 ಸಅಸೇ 2006, ಬೆಂಗಳೂರು, ದಿನಾಂಕ: 23ನೇ ಸೆಪ್ಟೆಂಬರ್‌ 2006 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಶ್ರೀ ಎಚ್‌.ಎನ್‌.ಪ್ರಸಾದ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ 
(ಮುಜರಾಯಿ) ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಲ್ಲಿ ಶ್ರೀ ಎಸ್‌.ವಿ. ಸತ್ಯನಾರಾಯಣಮೂರ್ತಿ, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರ ವಯೋನಿವೃತ್ತಿಯಿಂದ 
ತೆರವಾದ ಹುದ್ದೆಯಲ್ಲಿ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1760 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 141 SFP 2006, Bangalore, Dated: 22nd September 2006 
The services of Sri Rajkumar Srivastava, IFS (KN-91), Deputy Conservator of Forests & 
Silviculturist, Madikeri are placed at the disposal of Information Technology, Bio-Technology & Science 
and Technology Department with immediate effect for posting him as Additional Managing Director, 


Karmataka Bio-Technology, Information Technology Services, Bangalore, until further orders, vice Sri 
H.G.Srivara, KAS, transferred. 
By Order and in the name of the Governor of Karnataka, 
K. SUDHAKARA SHETTY 

PR- 1761 Under Secretary to Government, 

Department of Personnel and Administrative Reforms (Services-1). 
NOTIFICATION 

No. DPAR 463 SAS 2006, Bangalore, Dated: 14th September 2006 

Sri K.H. Gopalakrishne Gowda, IAS (KN-86), Registrar of Co-operative Societies, Bangalore, is 
transferred with immediate effect. 

Sri P.Ravikumar, IAS (KN-84) Secretary to Government, Co-operation Department, Bangalore is 
placed in concurrent charge of the post of Registrar of Co-operative Societies, Bangalore until further 
orders vice Sri K.H. Gopalakrishne Gowda, IAS transferred. 

By Order and in the name of the Governor of Karnataka, 
K. SUDHAKARA SHETTY 
PR- 1762 Under Secretary to Government, 
Department of Personnel and Administrative Reforms (Services-1). 


೫೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ಬಾಗ - ೨ 





NOTIFICATION 
No. DPAR 135 SFP 2006, Bangalore, Dated: 15th September 2006 

Sri Millo Tago, IFS (KN-90), Deputy Conservator of Forests, Gulbarga Division, Gulbarga is 
transferred and posted with effect from 30.9.2006, until further orders as Deputy conservator of Forests, 
Wildlife Division, Shimoga, vice Sri G.A.N.Karkikar, retiring from service. 

Sri S.Shanthappa, IFS, (KN-90), Deputy Conservator of Forests, Zilla Panchayat, Madikeri is 
transferred with immediate effect and posted until further orders as Deputy Conservator of Forests, Zilla 
Panchayat, Tumkur, in the existing vacancy. 

Smt. A.Radha Devi, IFS, (KN-92), waiting for posting is posted until further orders as Deputy 
Conservator of Forests, Gulbarga Division, Gulbarga vice Sri Millo Tago, IFS transferred. 

Sri Vijay Lal Meena, IFS (KN-94), Deputy Conservator of Forests, Zilla Panchayat, Mandya, is 
transferred with immediate effect and posted until further orders as Deputy Conservator of Forests, 
Wildlife Division, Hunsur vice Sri Jagmohan Sharma, IFS, proceeding on higher studies in abroad. 

The services of Sri R. Gokul, IFS (KN-97), Deputy Conservator of Forests & General Manager, 
(HRDA), Mysore Paper Mills Ltd., Bhadravati are withdrawn from the Commerce & Industries Department 
with immediate effect and posted until further orders Deputy Conservator of Forests, Haveri Division, 
Haveri in the existing vacancy. 

The services of Smt Saswathi Mishra, IFS (KN-97), Deputy Conservator of Forests to Chief 
Conservator of Forests (Development), Bangalore are placed at the disposal of DPAR (AR) with 
immediate effect for posting her as Special Officer, HRMS Project, e-Governance, Bangalore, until further 
orders, in the newly created post. 

By Order and in the name of the Governor of Karnataka, 
K. SUDHAKARA SHETTY 
PR- 1763 Under Secretary to Government, 
Department of Personnel and Administrative Reforms (Services-1). 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 376 ಡಿಪಿಐ 2006, ಬೆಂಗಳೂರು, ದಿನಾಂಕ: 16ನೇ ಸೆಪ್ಟೆಂಬರ್‌ 2006 

ಪದವಿ ಪೂರ್ವ ಶಿಕ್ಷಣ ಇಲಾಖೆಯ, ಉಪ ನಿರ್ದೇಶಕರ ವೃಂದಕ್ಕೆ ಸೇರಿರುವ ಈ ಕೆಳಕಂಡ ಉಪ ನಿರ್ದೇಶಕರುಗಳಿಗೆ 
ರೂ.10620-14960ರ ವೇತನ ಶ್ರೇಣಿಯ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ವೃತ್ತಿ ಶಿಕ್ಷಣ ಇಲಾಖೆಯ ಸಹ ನಿರ್ದೇಶಕರ ವೃಂದಕ್ಕೆ ಸ್ಥಾನಪನ್ನ 
ಬಡ್ತಿ ನೀಡಿ ಅವರ ಹೆಸರುಗಳ ಮುಂದೆ ನಮೂದಿಸಲಾದ ಹುದ್ದೆ ಮತ್ತು ಸ್ಥಳಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಕ ಮಾಡಿ ಆದೇಶಿಸಿದೆ. ೆ 




















ಕ್ರ.ಸಂ. ಹೆಸರು ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ ಮತ್ತು ಸ್ಥಳ 

ಶ್ರೀ / ಶ್ರೀಮತಿ 

1 ಡಿ. ಸಿದ್ದರಾಜು, ಸಹ ನಿರ್ದೇಶಕರು, (ಎಸ್‌.ಐ.ವಿ.ಇ) ವೃತ್ತಿ ಶಿಕ್ಷಣ ನಿರ್ದೇಶನಾಲಯ, 
ಉಪ ನಿರ್ದೇಶಕರು, ಪದವಿ ಪೂರ್ವ ಮತ್ತು ವೃತ್ತಿ ಶಿಕ್ಷಣ ಬೆಂಗಳೂರು ಶ್ರೀ ಪಿ.ಡಿ. ಕುಮಾರಸ್ವಾಮಿ, ಇವರ ನಿವೃತ್ತಿಯಿಂದ 
ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ತೆರವಾದ ಸ್ಥಾನದಲ್ಲಿ) 

2 ರಾಜೇಂದ್ರನ್‌, ಸಹ ನಿರ್ದೇಶಕರು, (ಪರೀಕ್ಷೆ) ವೃತ್ತಿ ಶಿಕ್ಷಣ ನಿರ್ದೇಶನಾಲಯ, 
ಉಪ ನಿರ್ದೇಶಕರು, ಪದವಿ ಪೂರ್ವ ಮತ್ತು ವೃತ್ತಿ ಶಿಕ್ಷಣ ಬೆಂಗಳೂರು (ಶ್ರೀ ಹೆಚ್‌.ಕೆ. ನಾರಾಯಣಮೂರ್ತಿ, ಇವರ ನಿವೃತ್ತಿಯಿಂದ 
ಇಲಾಖೆ, ಚಾಮರಾಜನಗರ ಜಿಲ್ಲೆ. ತೆರವಾದ ಸ್ಥಾನದಲ್ಲಿ) 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸ್ವರ್ಣಲತಾ ಎಂ. ಭಂಡಾರಿ 
ಪಿ.ಆರ್‌. 1764 ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಸೇವೆಗಳು-1,2) 
ನಗರಾಭಿವೃದ್ದಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 54 ಎಂಎನ್‌ಇ 2006, ಬೆಂಗಳೂರು, ದಿನಾಂಕ: 15ನೇ ಸೆಪ್ಟೆಂಬರ್‌ 2006 

ಲೋಕೋಪಯೋಗಿ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಲೋಇ 167 ಸೇಸಎ 2006, ದಿನಾಂಕ: 04.08.2006ರ ಕ್ರಮ ಸಂಖ್ಯೆ: 76 ರಲ್ಲಿ 

ಶ್ರೀ ಎನ್‌.ಎಸ್‌.ಮಹದೇವನಾಯ್ಕ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, (ತಾಂತ್ರಿಕ ಸಹಾಯಕರು) ಕಾವೇರಿ ನೀರಾವರಿ ನಿಗಮ, ಮೈಸೂರು 
ಇವರನ್ನು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಶ್ರೀ ರಾಮಕೃಷ್ಣಪ್ಪ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಇವರ ವರ್ಗಾವಣೆಯಿಂದ ತೆರವಾದ 

ಸ್ಥಳಕ್ಕೆ ನೇಮಿಸಲು ಸದರಿಯವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ೫೯೧ 





ಅದರಂತೆ, ಶ್ರೀ ಎನ್‌.ಎಸ್‌. ಮಹದೇವನಾಯ್ಕ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆಗೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಶ್ರೀ ರಾಮಕೃಷ್ಣಪ್ಪರವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ ಮರುಸ್ಥಳ 
ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ಕುಮಾರ್‌ 
ಪಿ.ಆರ್‌. 1765 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆನಾಸ 124 ಆಇಸೇ 2006, ಬೆಂಗಳೂರು, ದಿನಾಂಕ: 18ನೇ ಸೆಪ್ಟೆಂಬರ್‌ 2006 
ಶ್ರೀ ಬಿ.ರಮೇಶ್‌, ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಇವರನ್ನು ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆಯಲ್ಲಿ ಖಾಲಿ ಇರುವ 
ಜಂಟಿ ನಿರ್ದೇಶಕರು (ನಾ.ಸ ಮತ್ತು ಗ್ರಾ.ವ್ಯ) ಹುದ್ದೆಗೆ ಇಲಾಖೆಯ ಉಪನಿರ್ದೇಶಕರಿಗೆ ಬಡ್ತಿ ನೀಡುವವರೆಗೆ ಅಥವಾ ಮುಂದಿನ ಆದೇಶದವರೆಗೆ 
ಯಾವುದು ಮೊದಲೋ ಅಲ್ಲಿಯವರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ನಿಯೋಜಿಸಿ ಸ್ಥಳನಿಯುಕ್ತಿಗೊಳಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎಸ್‌. ವಿಶ್ವೇಶ್ವರಯ್ಯ 
ಪಿ.ಆರ್‌. 1766 ಪೀಠಾಧಿಕಾರಿ, ಆಹಾರ-1 ಶಾಖೆ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂಕಣ 54 ಕಸನಿ 2005, ಬೆಂಗಳೂರು, ದಿನಾಂಕ: 19ನೇ ಸೆಪ್ಟೆಂಬರ್‌ 2006 
ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ಈ ಕೆಳಕಂಡ ಅಧೀಕ್ಷಕರುಗಳಿಗೆ ಸಹಾಯಕ ನಿರ್ದೇಶಕರ ಹುದ್ದೆಗೆ (ವೇತನ ಶ್ರೇಣಿ 
ರೂ.6000-11200) ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ಅವರ ಹೆಸರಿನ ಮುಂದೆ ಕಾಣಿಸಿರುವ ಸ್ಥಳಕ್ಕೆ 
ನೇಮಕಗೊಳಿಸಲಾಗಿದೆ. 


ಈ ಮುಂಬಡ್ತಿಯು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಅರ್ಜಿ ಸಂಖ್ಯೆ: 34742002 ರಲ್ಲಿ ನೀಡುವ ತೀರ್ಪಿಗೆ ಒಳಪಟ್ಟಿರುತ್ತದೆ. 




















ಕ್ರ.ಸಂ. ನೌಕರರ ಹೆಸರು ಮುಂಬಡ್ತಿ ನೀಡಿ ನೇಮಕಗೊಳಿಸಿರುವ ಸ್ಥಳ 

1 ಶ್ರೀಮತಿ ತಾರಾ ಸರಸ್ಪತಿ ರಿಜಿಸ್ಟಾರ್‌, ಕರ್ನಾಟಕ ಕೊಡವ ಸಾಹಿತ್ತ ಅಕಾಡೆಮಿ, ಮಡಿಕೇರಿ - ಖಾಲಿ ಹುದ್ದೆಗೆ 

2 ಶ್ರೀ ಪಿ. ನಾರಾಯಣ ಸ್ವಾಮಿ ರಿಜಿಸ್ಟ್ರಾರ್‌, ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ, ಬೆಂಗಳೂರು - ಖಾಲಿ 
ಹುದ್ದೆಗೆ, ನಿಯೋಜನೆ ಮೇಲೆ ನೇಮಕ 

3 ಶ್ರೀಮತಿ ಎನ್‌. ಪದ್ಮಜಕುಮಾರಿ ರಿಜಿಸ್ಟ್ರಾರ್‌, ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ, ಬೆಂಗಳೂರು (ಶ್ರೀ ಪರಡ್ಡಿ ಇವರನ್ನು 
ಮಾನ್ಯ ತೋಟಗಾರಿಕಾ ಸಚಿವರ ವಿಶೇಷಾಧಿಕಾರಿಯಾಗಿ ಪ್ರತಿನಿಯೋಜನೆ ಮೇರೆಗೆ 
ನೇಮಿಸಿದಲ್ಲಿ ತೆರವಾಗುವ ಹುದ್ದೆಗೆ) 

4 ಶ್ರೀ ಎಂ.ಎನ್‌. ಹಿರಿಯಣ್ಣ ವ್ಯವಸ್ಥಾಪಕರು, ರವೀಂದ್ರ ಕಲಾಕ್ಷೇತ್ರ, ಬೆಂಗಳೂರು - ಖಾಲಿ ಹುದ್ದೆಗೆ 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಶಿವರಾಮ್‌ 
ಪಿ.ಆರ್‌. 1767 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ (ಆಡಳಿತ ಕನ್ನಡ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 269 ಆಸೇಇ 2006, ಬೆಂಗಳೂರು, ದಿನಾಂಕ: 19ನೇ ಸೆಪ್ಟೆಂಬರ್‌ 2006 
ಶ್ರೀ ಎಂ. ಮಲ್ಲಯ್ಯ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಉಪವಿಭಾಗಾಧಿಕಾರಿ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರು 
ದಿನಾಂಕ: 29.08.2005 ರಿಂದ 08.06.2006 ರವರೆಗೆ ಕಳೆದ ಅವಧಿಯನ್ನು ಈ ಕೆಳಕಂಡಂತೆ ಸಕ್ರಮಗೊಳಿಸಿ ಆದೇಶಿಸಿದೆ. 
| | 29.08.2005 ರಿಂದ 03.01.2006 ರವರೆಗೆ ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 8(15) (ಎಫ್‌)ರ 
ಪ್ರಕಾರ ಕಡ್ಡಾಯ ನಿರೀಕ್ಷಣಾ ಅವಧಿ. 
Il | 04.01.2006 ರಿಂದ 08.06.2006 ರವರೆಗೆ ವರ್ಗಾವಣೆ ಆದೇಶವನ್ನು ತಪ್ಪಿಸುವ ಸಲುವಾಗಿ ವೈದ್ಯಕೀಯ 
ಕಾರಣದ ಮೇಲೆ ಸಲ್ಲಿಸಿದ ರಜೆ ಅರ್ಜಿಯನ್ನು ತಿರಸ್ಕರಿಸಿದೆ. ಹಾಗೂ 
ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 106(ಎ)ರ ಪ್ರಕಾರ 
ಅನಧಿಕೃತ ಗೈರು ಹಾಜರಿ ಎಂದು ಪರಿಗಣಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1768 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 























೫೯೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 429 ಸಅಸೇ 2006, ಬೆಂಗಳೂರು, ದಿನಾಂಕ: 19ನೇ ಸೆಪ್ಟೆಂಬರ್‌ 2006 

ಶ್ರೀ ಎ.ವಿ. ರಾಜಗೋಪಾಲರಾವ್‌, ಉಪನಿರ್ದೇಶಕರು, ಯೋಜನೆ, ಸಂಯೋಜನೆ ಮತ್ತು ಮಾಹಿತಿ ವಿಭಾಗ, ಯೋಜನಾ ಮತ್ತು 
ಸಾಂಖ್ಯಿಕ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ, ಬೆಂಗಳೂರು ಇವರನ್ನು ಉಸ್ತುವಾರಿ ಹಾಗೂ ಮೌಲ್ಯಮಾಪನಾಧಿಕಾರಿ (ಉಪ ನಿರ್ದೇಶಕರು), 
ಕರ್ನಾಟಕ ರಾಜ್ಯ ಏಡ್ಸ್‌ ಪ್ರಿವೆನ್ಸಸ್‌ ಸೊಸೈಟಿ, ಬೆಂಗಳೂರು ಇಲ್ಲಿಗೆ ವರ್ಗಾವಣೆ ಮೇಲೆ ನೇಮಿಸಿರುವುದರಿಂದ ಸದರಿ ಅಧಿಕಾರಿಯವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಕರ್ನಾಟಕ ಸರ್ಕಾರ ಸಚಿವಾಲಯದ ಸದರಿ ಹುದ್ದೆಯಿಂದ ಬಿಡುಗಡೆ ಮಾಡಲಾಗಿದೆ. 

ಭಾಗ 

ಶ್ರೀ ವಿಜೇಂದ್ರಬಾಬು, ಉಸ್ತುವಾರಿ ಹಾಗೂ ಮೌಲ್ಯಮಾಪನಾಧಿಕಾರಿ (ಉಪ ನಿರ್ದೇಶಕರು), ಕರ್ನಾಟಕ ರಾಜ್ಯ ಏಡ್ಸ್‌ ಪ್ರಿವೆನ್ಸಸ್‌ ಸೊಸೈಟಿ, 
ಬೆಂಗಳೂರು ಇವರನ್ನು ಉಪ ನಿರ್ದೇಶಕರು, (ಶ್ರೀ ಎ.ವಿ.ರಾಜಗೋಪಾಲರಾವ್‌ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನ) ಯೋಜನಾ ಮತ್ತು 
ಸಾಂಖ್ಯಕ ಇಲಾಖೆ ಇಲ್ಲಿಗೆ ನಿಯೋಜನೆ ಮೇಲೆ ನೇಮಿಸಲು ಅವರ ಸೇವೆಯನ್ನು ಸಿ.ಆ.ಸು.ಇಲಾಖೆಯ ವಶಕ್ಕೆ ನೀಡಿರುವನ್ಹಯ ಅಧಿಕಾರಿಯವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದರಿ ಹುದ್ದೆಯಲ್ಲಿ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1769 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
HIGH COURT OF KARNATAKA 
NOTIFICATION 
GOB(I) 15(166)/2005, Bangalore, Dated: 14th September 2006 

Sri Ibrahim Feersab Bidari, Civil Judge (Sr.Dn.) and Addl. CJM., Karkala, is permitted to surrender 
30 days of Earned leave from 1.9.2006 to 30.9.2006 (061) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR-1770 N. SAVANDAIAH 
Assistant Registrar. 
HIGH COURT OF KARNATAKA 
NOTIFICATION 
GOB(l) 16(244)/2005, Bangalore, Dated: 14th September 2006 

Sri Abdul Rahim Husain Shaikh, Il Addl. Civil Judge (Jr.Dn.) and JMFC. Il Court, Dharwad, is 
permitted to surrender 30 days of Earned Leave from 1.9.2006 to 30.9.2006 (bdi) for the block period of 
2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR-1771 N. SAVANDAIAH 
Assistant Registrar. 
HIGH COURT OF KARNATAKA 
NOTIFICATION 
GOB(I) 16(247)/2005, Bangalore, Dated: 14th September 2006 

Sri Pruthviraj G.Vernekar, Civil Judge (Jr.Dn.) and JMFC., Sandur, is permitted to surrender 30 
days of Earned leave from 16.8.2006 to 14.9.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR-1772 N. SAVANDAIAH 
Assistant Registrar. 


